ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


730 


-. ಸದಸ್ಯರ ಹೆಸರು ಶ್ರೀ ಎಸ್‌.ಎಲ್‌ ಭೋಜೇಗೌಡ (ಶಿಕ್ಷಕರ ಕ್ಷೇತ್ರದಿಂದ 
ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ 20-12-2021. 
ಉತ್ತರಿಸುವ ಸಚಿವರು ಮಾನ್ಯ ಇಂಧನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು. 
KH ಪ್ರಕ & ಉತ್ತರ 
ಸಂ | 
ಅ ಗ್ರಾಮೀಣ ಭಾಗದ ಕಲೆಗಳು ಮತ್ತು ಈ ಕಲೆಗಳನ್ನು | ಬಂದಿರುವುದಿಲ್ಲ. 


ಪ್ರಚಾರ ಮಾಡುವ ಕಲಾವಿದರನ್ನು ಗುರುತಿಸಿ 
ಇವರಿಗೆ ಮನ್ನಣೆ ನೀಡದಿರುವುದರಿಂದ ಗ್ರಾಮೀಣ 


ಭಾಗದ ಕಲೆಗಳು ಅವಸಾನದ ಅಂಚಿಗೆ 
ತಲುಪುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದಿಯೇ; ಹಾಗಿದ್ದಲ್ಲಿ, ಗ್ರಾಮೀಣ ಭಾಗದ 


ಕಲೆಗಳನ್ನು ಜೀವಂತವಾಗಿರಿಸಲು ಸರ್ಕಾರವು 


ಸಂಘ-ಸಂಸ್ಥೆಗಳು 
ಕಾರ್ಯಕ್ರಮಗಳಿಗೆ, ಗ್ರಾಮೀಣ ಭಾಗದ ಕಲೆ ಮತ್ತು ಕಲಾ 


ಆಯೋಜಿಸುವಂತಹ ಸಾಂಸ್ಕೃತಿಕ 


ತಂಡಗಳನ್ನು ಪ್ರಾಯೋಜನೆ ಕೋರಿ ಸೇವಾ ಸಿಂಧು ಮೂಲಕ 
ಸಲ್ಲಿಸಿದಲ್ಲಿ ನಿಯಮಾನುಸಾರ ಪರಿಶೀಲಿಸಿ 
ಹೋಲಬಳಿ/ಗ್ರಾಮೀಣ ಭಾಗದ ಕಲಾತಂಡಗಳನ್ನು 
ಪ್ರಾಯೋಜನೆ ನೀಡಲಾಗುತ್ತಿದೆ ಹಾಗೂ ಇಲಾಖೆಯಲ್ಲಿ 


ಅರ್ಜಿ 


ಕೈಗೊಂಡಿರುವ ಕ್ರಮಗಳೇನು; (ವಿವರ | ಹಮ್ಮಿಕೊಳ್ಳುವ ಕಾರ್ಯಕ್ರಮಗಳಲ್ಲಿ ಗ್ರಾಮೀಣ ಕಲಾ 
ನೀಡುವುದು) ತಂಡಗಳಿಗೆ ಅವಕಾಶ ನೀಡಿ ಪ್ರೋತ್ಸಾಹಿಸಲಾಗುತ್ತಿದೆ. 

ಆ ಗ್ರಾಮೀಣ ಭಾಗದ ಕಲಾವಿದರು ಸಂಘಟಿತರಾಗಿ |» ಗ್ರಾಮೀಣ ಕಲಾ ಸಂಸ್ಥೆಗಳು ಏರ್ಪಡಿಸುವ 
ಕಲಾ ಸಂಘ  /ಸಂಸ್ಥೆಗಳನ್ನು ಸ್ಥಾಪನೆ ಕಾರ್ಯಕ್ರಮಗಳಿಗೆ ಇಲಾಖೆಯಿಂದ ಪ್ರಾಯೋಜನೆ 
ಮಾಡಿಕೊಂಡು ಕನ್ನಡ ಮತ್ತು ಸಂಸ್ಕೃತಿ] ಮಾಡಲಾಗುತ್ತಿದೆ. 


ಇಲಾಖೆಯಿಂದ ಬರುವ ಅವಕಾಶಗಳನ್ನು ಮತ್ತು 
ಸಹಾಯಧನವನ್ನು ಪಡೆಯುವಲ್ಲಿ ವಿಫಲರಾಗುತ್ತಿದ್ದು, 
ಗ್ರಾಮೀಣ ಭಾಗದ ಕಲಾವಿದರನ್ನು ಗುರುತಿಸಿ 
ಅವರಿಗೆ ಸಿಗಬೇಕಾದ ಅವಕಾಶ /ಸೌಲಭ್ಯಗಳನ್ನು 


ಸಂಘ ಸಂಸ್ಥೆಗಳು ನಡೆಸುವ ಕಾರ್ಯಕ್ರಮಗಳಿಗೆ 
ಧನಸಹಾಯ ನೀಡಲಾಗುತ್ತಿದೆ. 

ಅಸಂಘಟಿತ ಕಲಾವಿದರಿಗೆ ವೇಷ ಭೂಷಣ, ವಾದ್ಯ 
ಖರೀದಿಗಾಗಿ ಆರ್ಥಿಕ ನೆರವು ನೀಡಲಾಗುತ್ತಿದೆ. 

ಈ ಎಲ್ಲಾ ಯೋಜನೆಗಳಿಗೆ ಸೇವಾ ಸಿಂಧು ಮೂಲಕ ಆನ್‌ 


ಕಲ್ಪಿಸಲು ಸರ್ಕಾರವು ಕೈಗೊಂಡಿರುವ | ಲೈನ್‌ನಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. 
ಕ್ರಮಗಳೇನು; (ವಿವರ ನೀಡುವುದು) 

[ಇ |ಹಾಸನ ಜಿಲ್ಲಾ ವ್ಯಾ್ತಿಯಲ್ಲಿರುವ ಕಲಾ ಕಳದ3 ವರ್ಷಗಳಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ 
ಸಂಘ/ಸಂಸ್ಥೆಗಳು ಯಾವುವು; ಈ ಕಲಾ | ಹಾಸನ ಜಿಲ್ಲೆಯ 7 ಸಂಘ ಸಂಸ್ಥೆಗಳಿಗೆ ಅನುದಾನ ನೀಡಿದ್ದು, 


ಸಂಘ/ಸಂಸ್ಥೆಗಳು ಕಳೆದ 3 ವರ್ಷಗಳಲ್ಲಿ ಕನ್ನಡ 
ಮತ್ತು ಸಂಸ್ಕೃತಿ ಇಲಾಖೆಯಿಂದ ಸಹಾಯಧನದ 
ಮೊತ್ತವೆಷ್ಟು? (ವಿವರ ನೀಡುವುದು) 


> 


ಸಂಸ್ಥೆಗಳ ಪಟ್ಟಿಯನ್ನು ಅನುಬಂಧದಲ್ಲಿರಿಸಿದೆ. 


ಸದರಿ ಸಂಸ್ಥೆಗಳಿಗೆ ಒಟ್ಟು ರೂ.18.70 ಲಕ್ಷ ಅನುದಾನ 
ಬಡುಗಡೆ ಮಾಡಲಾಗಿದೆ. 


J 


ಸಂಖ್ಯೆ: ಕಸಂವಾ 89 ಕವಿಸ 2021 


i 


(ವಿ. ಸುನಿಲ್‌ ಕುಮಾರ್‌) 
ಇಂಧನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 


ಅನುಬಂಧ 


ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಹಾಸನ ಜಿಲ್ಲೆಯ ಸಂಘ-ಸಂಸ್ಥೆಗಳಿಗೆ ಅನುದಾನ 'ಮಂಜೂರು ಮಾಡಿದ ವಿವರ 
2020-21 ರಲ್ಲಿ ಒಟ್ಟು ಮೊತ್ತ 

ಬಿಡುಗಡೆಯಾದ 
ಅನುದಾನ 
(ಲಕ್ಷಗಳಲ್ಲಿ 


2018-19ರಲ್ಲಿ 
ಬಿಡುಗಡೆಯಾದ 
ಅನುದಾನ 
(ಲಕ್ಷಗಳಲ್ಲಿ) 


ಶ್ರೀ ರಾಮಕಲಾವೃಂದ, ಶ್ರೀರಾಮನಗರ, 
ಕಟ್ಟೆಬೆಳಗುಲಿ,  ಬಾಗಿವಾಳು , 
ಹೊಳೆನರಸೀಪುರ ತಾಗ 


2019-20ರಲ್ಲಿ 
ಬಿಡುಗಡೆಯಾದ 
ಅನುದಾನ 
(ಲಕ್ಷಗಳಲ್ಲಿ) 


ಕೆಂಚಾಂಬ ಕಲಾಸಂಘ, ಹರಿಹಳ್ಳಿ, 
ಆಲೂರು ತಾ. ಹಾಸನ ಜಿ 


4. | ಕಲ್ಪಿತ ಜನಜಾಗೃತಿ ಮತ್ತು ಸಾಂಸ್ಕೃತಿಕ 
ಅಭಿವೃದ್ಧಿ ಸಂಸ್ಥೆ(ರಿ), ಶ್ರೀರಾಮನಗರ, 
ಕಟ್ಟೆಬೆಳಗುಲಿ,  ಬಾಗಿವಾಳು , 


ಹೊಳೆನರಸೀಪುರ ತಾ 
ಶ್ರೀ ಚಾಮುಂಡೇಶ್ವರಿ ವಾಲ್ಮೀಕಿ ನಾಯಕ 


ಜನಾಂಗದ ಜನಪದ ಕಲಾಸಂಘರಿ), 

ಮಾನವ ಬಂಧುತ್ವ ಕಛೇರಿ, ಹಳೆಪೋಸ್ಟ್‌ 

ಆಫೀಸ್‌ ರಸ್ತೆ, ಹಾಸನ 
ಸಾವಿತ್ರಿಬಾಯಿ ಪುಲೆ ಸಾಂಸ್ಕೃತಿಕ 
ಮಹಿಳಾ ಸಂಘ (ರಿ), ಹಾಸನ 

7. | ನಾಗಭೂಮಿ ವಿವಿದೋದ್ದೇಶ ಅಭಿವೃದ್ಧಿ 

ಸಂಸ್ಥೆ, ಹಾಸನ 


ಕನ್ನಡ ಮತ್ಸು ಸಂಸ್ಕೃ ಖೆ 
ಬೆಂಗಳೂ 
Ma 


